ಕರ್ನಾಟಕ ವಿಧಾನ ಪರಿಷತ್ತು 


| ಚುಕ್ತೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ Fee | 
ಮಾನ್ಯ ಸದಸ್ಯರ ಹೆಸರು : |ಶ್ರೀ ಯು.ಬಿ.ವೆಂಕಟೇಶ್‌ (ನಾಮನಿರ್ದೇಶನ 

L ಹೊಂದಿದವರು) 

| ಉತ್ತರಿಸುವ ದಿನಾಂಕ ; |20.12.2021 

ಉತ್ತರಿಸುವ ಸಚಿವರು Te ಶಿಕ್ಷಣ, ಐಟಿ-ಬಿಟಿ, ವಿಜ್ಞಾನ ಮತ್ತು 


ತಂತ್ರಜ್ಞಾನ, ವಿದ್ಭುನ್ನಾನ ಹಾಗೂ ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ 
ಸಚಿವರು. 


ಖಾಸಗಿ "ತಾಂತ್ರಿಕ ಕಾಲೇಜುಗಳಲ್ಲಿ ವಿವಿಧ 
ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಬೋಧಕ ಸಿಬ್ಬಂದಿಗಳು ವಿನಾಯಕ ಮಿಷನ್‌ 
ಯುನಿವರ್ಸಿಟಿ ಹಾಗೂ ಇನ್ನೂ ಕೆಲವು 
ಯುನಿವರ್ಸಿಟಿಗಳಲ್ಲಿ ಪಡೆದಿರುವ ಪಿ.ಹೆಚ್‌.ಡಿ 
ಪದವಿಯನ್ನು ಮಾನ್ಯ ಮಾಡದಿರುವುದು 


- -L - 
3 ಪೆ ತ್ತರ 
ಉ 
ಸಂ ಇ 3 
ಅ) | ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ | ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, 
ಅಧೀನದಲ್ಲಿರುವ ಸರ್ಕಾರಿ, ಅನುದಾನಿತ ಮತ್ತು | ಬೆಳಗಾವಿಯು ವಿದ್ಯಾರ್ಹತೆಯನ್ನು ಪ್ರಶ್ನಿಸಿ 


| ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಆ) | ಬಂದಿದ್ದಲ್ಲಿ, ಈ ಬಗ್ಗೆ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು (ವಿವರಗಳನ್ನು ಒದಗಿಸುವುದು) 


0 


ಇಡಿ 257 ಟಿಳಸಿ 2021 


WE 


ಸಿಬ್ಬಂದಿಗಳನ್ನು ಗೊಂದಲಕ್ಕೀಡು ಮಾಡುವಂತೆ 
ಯಾವುದೇ ಸುತ್ತೋಲೆಗಳನ್ನು ಹೊರಡಿಸಿರುವುದಿಲ್ಲ 
ಹಾಗೂ ವಿನಾಯಕ ಮಿಷನ್‌ ಯುನಿವರ್ಸಿಟಿ ಸೇರಿ 
ಯು.ಜಿ.ಸಿ ಮಾನ್ಯತೆ ಹೊಂದಿರುವ 
ವಿಶ್ವವಿದ್ಯಾಲಯಗಳಿಂದ ಅಭ್ಯರ್ಥಿಗಳು ಯು.ಜಿ.ಸಿ 
ನಿಯಮಾವಳಿಗಳ ಪ್ರಕಾರ ಪಡೆದಿರುವ ಪಿ.ಹೆಚ್‌.ಡಿ. 
ವಿಶ್ವೇಶ್ವರಯ್ಯ 


ಐಲ್ಲ 
[ac] 


ಪದವಿಗಳಿಗೆ 
ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಇರುತ್ತದೆ. 


ತಾಂತ್ರಿಕ 


(ಡಾ ಅಶ್ವಥ್‌ ನಾರಾಯಣ.ಸಿ.ಎನ್‌) 


ಉನ್ನತ ಶಿಕ್ಷಣ, ಐಟಿ-ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, 


ವಿದ್ಯುನ್ನಾನ ಹಾಗೂ ಕೌಶಲ್ಯಾಭಿವೃದ್ಧಿ, 


ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಸಚಿವರು 


